ಅನಾಸಕ್ತ ವಿದ್ಯಾರ್ಥಿಯ ಮೇಲೆ ಕಥೆಯ ಪರಿಣಾಮ 


ಸೋನಿಯಾ ಖುದಾನ್‌ಹುರ್‌ 


ರುದ್ರಪ್ರಯಾಗದ ಸರ್ಕಾರಿ ಶಾಲೆಗಳಗೆ ಭೇಟ ನೀಡುವಾಗ, 
ಆರಂಭಕ ದಿನಗಳಲ್ಲ. ಅದುವರೆಗೂ ನಾವು ಚರ್ಚಿಸಿದ್ದ. ಓದಿದ್ದ 
ಭಾಷಾ ಬೋಧನಾ ವಿಧಾನಗಳನ್ನೇ ಪ್ರಯೋಗ ಮಾಡುತ್ತಿದ್ದೆ. 
ಇವುಗಳ ಪೈಕಿ. ಕತೆ ಹೇಳುವುದು ಯಶಸ್ವಿ ವಿಧಾನ. ಮಕ್ಕಳಗೆ ಕತೆ 
ಹೇಳುವುದರಿಂದ - ಅವರ ಗಮನ ಸೆಕೆಯುವ, ಪುಸ್ತಕಗಳ ಬಗ್ಗೆ 
ಒಲವು ಮೂಡಿಸುವ, ಮಾತು ಮತ್ತು ಬರವಣಿಗೆಯ ರೂಪದಲ್ತ 
ತಮ್ಮ ಆಶಯಗಳನ್ನು ವ್ಯಕ್ತಪಡಿಸಲು ಪ್ರೇರೇಪಿಸುವ ನಿಟ್ಟನಲ್ಲ 
ಚಿಕ್ಕದಾದರೂ ನಿರಂತರವಾದ ಧನಾತ್ಮಕ ಫಅತಾಂಶವನ್ನು ವಾನು 
ಗಮನಿಸಿದ್ದೆ. 


ನಾನೇನೂ ಕತೆ ಹೇಳುವುದರಲ್ಪ ಪ್ರವೀಣಿಯಲ್ಲ. ಹಾಗಾಗಿ, ನಾನೇ 
ಮೊದಲು ಕತೆಗಳನ್ನು ಓದಿ, ಮನನ ಮಾಡಿಕೊಂಡು ಮಕ್ಕಳಿಗೆ 
ಹೇಳುವುದು ಮತ್ತು ಅವರನ್ನು ಹೊಸ ಕತೆ ಮುಸ್ತಕಗಳತ್ತ 
ಸೆಕೆಯುವುದೆಂದು ತೀರ್ಮಾನಿಸಿದೆ. ಕೆಲವು ತಿಂಗಳು ನಾನಿದ್ದ 
ಶಾಲೆಯೊಂದರಲ್ಲ. ದಿನಾಲೂ ಒಂದಷ್ಟು ಕತೆ ಪುಸ್ತಕಗಳನ್ನು 
ತೆಗೆದುಕೊಂಡು ಹೋಗುತ್ತಿದ್ದೆ. ಮತ್ತು ಒಂದೋ ಅಥವಾ ಎರಡು 
ಕತೆಗಳನ್ನು ಓದಿ ಮನನ ಮಾಡಿಕೊಂಡು ಅದನ್ನು ನನ್ನದೇ 
ಶೈಅಯಲ್ಲ ಮಕ್ನಳಗೆ ಹೇಳುತ್ತಿದ್ದೆ. ಆ ಶಾಲೆಯಲ್ಲ ನಾನು ಕಳೆದ 
ಸಮಯವು ಮಕ್ಕಳಸ್ನೇಹಿಯಾಗಿ ಮತ್ತು ಕತೆ ಹೇಳುವುದರ 
ಪರಿಣಾಮವನ್ನು ಗಮನಿಸಲು ಸಾಕಷ್ಟು ನೆರವಾಯಿತು. 


ಆರಂಭದ ದಿನಗಳು ಸಾಕಷ್ಟು ಉತ್ತೇಜಕವಾಗಿದ್ದವು. ವಾನು ಏನು 
ತಂದಿದ್ದೇನೆ ಎಂದು ತಿಆದುಕೊಳ್ಳುವ ಕುತೂಹಲ ಮಕ್ಷಳಲ್ಲ 
ಕಂಡುಬಂದಿತು. ತರಗತಿಯ ಮಧ್ಯೆ, ತಮಗೆ ಪುಸ್ತಕ ಕೊಡುವಂತೆ 
ಕೇಳುತ್ತಿದ್ದರು ಅಥವಾ ನನ್ನ ಬಳ ನಿಂತು ಪುಸ್ತಕದ ಮೇಲೆ 
ಕಣ್ಣಾಡಿಸುತ್ತಿದ್ದರು. ನಾನು ಯಾವ ಹೊಸ ಪುಸ್ತಕ ತಂದಿದ್ದೇನೆ 
ಎಂಬುದು ಅವರ ನಿತ್ಯದ ಕುತೂಹಲವಾಗಿರುತ್ತಿತ್ತು. ಅವರ ಆಸಕ್ತಿಗೆ 
ತಕ್ಕಂತೆ ನಾನು ಕತೆ ಹೇಳುತ್ತಿದ್ದೆ. ಇಲ್ಲವೇ ಓದುತ್ತಿದ್ದೆ. 


ಅಡುವಾದಾಗಲೆಲ್ಲ ಮಕ್ಷಳಗೆ ವಾನು ಇಂಥಾ ಕತೆ ಪುಸ್ತಕಗಳ್ನು 
ಕೊಡುತ್ತಿದ್ದೆ. ಮೊದಮೊದಲು ಮಕ್ಕಳು ಕತೆ ಪುಸ್ತಕದ ಆಚೆಕಃಚೆ 
ತಿರುಗಿ ನೋಡಿ, ಪುಟಗಳನ್ನು ತಿರುವಿ, ಚಿತ್ರಗಳನ್ನು ನೋಡಿ ತಕ್ಷಣ 
ವಾಪಾಸು ಕೊಟ್ಟುಬಡುತ್ತಿದ್ದರು. ಕೆಲವರಷ್ಟೇ ಓದುವ ಪ್ರಯತ್ನ 
ಮಾಡುತ್ತಿದ್ದರು. ಅದು ಚೆನ್ನಾಗಿದೆ ಎಂದು ಭಾವಿಸಿದರೆ ತಕ್ಷಣ 
ಪುಸ್ತಕದ ಶೀರ್ಷಿಕೆಯನ್ನಾದರೂ ಹಿದತೊಡಗುತ್ತಿದ್ದರು. ಇನ್ನು 
ಕೆಲವರು. ಪುಸ್ತಕ ಚೆನ್ನಾಗಿಲ್ಲ ಎಂದುಕೊಂಡರೆ -ಚಿತ್ರಗಳನ್ನಷ್ಟೇ 
ನೋಡಿ ಪುಟಗಳನ್ನು ತಿರುವಿ ಹಾಕಿ, ಒಮ್ಮೊಮ್ಮೆ "ನಾನು ಓದಲಾರೆ' 
ಎಂದು ಹೇಳ, ವಾಪಾಸು ಕೊಡುತ್ತಿದ್ದರು. ಅಕ್ಷರಮಾಲೆ, ಅಕ್ಷರಗಳ 
ಧ್ಹನಿ. ಶಾಲಾ ಜೀವನದ ನಿತ್ಯ ಚಟುವಟಕೆಯಂತೆ ಓದು ಮತ್ತು 
ಬರಹವನ್ನು ತಿಆದುಕೊಂಡ ಹೊರತಾಗಿಯೂ ಈ ಮಾತನ್ನು 
ಅವರು ಹೇಳುತ್ತಿದ್ದರು. ಅವರನ್ನು ಉತ್ತೇಜಸಿದ್ದು ಆರಂಭದಲ್ಲ ಸ್ವಲ್ಪ 
ಪರಿಣಾಮ ಜೀರಿತು. ಆದರೆ ಕೆಲವು ವಾರ ಕಳೆಯುತ್ತಿದ್ದಂತೆ 
ಏನಾಲುತೆಂದರೆ, ಆತ್ಮವಿಶ್ವಾಸ ಇಲ್ಲದ ವಿದ್ಯಾರ್ಥಿಗಳೂ ಇನ್ನಷ್ಟು 
ಕತೆಗಳನ್ನು ಕೇಕತೊಡಗಿದರು. 


ಎರಡನೇ ತರಗತಿಯ ಅಮಾನ್‌ನನ್ನು ತಂಟಿಕೋರ ಮತ್ತು 
ಕಲಕೆಯಲ್ಲಿ ಆಸಕ್ತಿ ಇಲ್ಲದ ಹುಡುಗನೆಂದೇ 
ಪರಿಗಣಿಸಲಾಗಿತ್ತು. ಅವನು ಕರಿಹಲಗೆಯಿಂದ ಅಥವಾ 
ಸಹಪಾಠಿಗಳ ಪುಸ್ತಕದಿಂದ ಕೇವಲ ನಕಲು ಮಾಡಬಲ್ಲ 
ಎಂದೇ ಅವನ ಶಿಕ್ಷಕಿ ತೀರ್ಮಾನಿಸಿಜಟ್ಟದ್ದರು. ಅವನು 
ಮನೆಗೆಲಸ ಮಾಡಿದ್ದೇ ಅಪರೂಪ. ತರಗತಿಂಯಲ್ಲ 
ಆಸಕ್ತಿಯಿಂದ ಇದ್ದುದೇ ಇಲ್ಲ. ಒಂದೋ ಅವನು 
ಚಡಪಡಿಸುತ್ತಿದ್ದ ಇಲ್ಲವೇ ತಂಟಿ ಮಾಡಿಕೊಂಡಿರುತ್ತಿದ್ದ. 
ನಾನು ಶಾಲೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಪುಸ್ತಕಗಳತ್ತ 
ಕಣ್ಣುಹಾಯಿಸಲೂ ಅವನು ಆಸಕ್ತಿ ತೋರಿಸುತ್ತಿರಅಲ್ಲ. ಬೇರೆ 
ವಿದ್ಯಾರ್ಥಿ ಓದುತ್ತಿದ್ದರೆ ಅವನತ್ತ ಇಣುಕಿ ನೋಡುತ್ತಿದ್ದ. 
ಇಲ್ಲವೇ ಏನಾದರೂ ಹಾಸ್ಯ ಮಾಡಿ ತನ್ನ ಜಾಗಕ್ಕೆ 
ಮರಳುತ್ತಿದ್ದ. ಅವನ ಪಾಡಿಗೆ ಓದುವಂತೆ ಮಾಡಿದ ಎಲ್ಲಾ 
ಪ್ರಂಶುತ್ನಗಳೂ ವಿಪ'ಲವಾಗಿದ್ದವು. ನಾನು ಕತೆ 
ಹೇಳುವಾಗಲೂ ಕುಳತು ಕೇಆಸಿಕೊಳ್ಳುವ ತಾಳ್ಕೈ ಅವನಿಗೆ 
ಇರಲಲ್ಲ. ಅಲ್ಲ ಇಲ್ಲ ಓಡಾಡಲು, ಆಟವಾಡಲು ಅಥವಾ 
ಬೇರೆಯವರೊಂದಿಗೆ ಜಗಳವಾಡಲು ಬಯಸುತ್ತಿದ್ದ. 


ಆದರೆ ಕತೆಯೊಳಗೆ ಏನೋ ಅವನನ್ನು ಸೆಳೆಯುತ್ತಿತ್ತು. ಆರಂಭದ 
ಕತೆ ಹೇಳುವ ಅವಧಿಯಲ್ಲ. ಅಮಾನ್‌ ನನ್ನು ಪಕ್ಷದಲ್ಲೇ ನಿಂತು- 
ಕೊಂಡು ಕೆಲವು ನಿಮಿಷ ಕೇಳಸಿಕೊಂಡು ನಾನು ಹೇಜಆದ 
ಧಾಟಯಲ್ಲೇ ಒಂದು ಸಾಲು ಹೇಳ ಗುಂಪಿನಿಂದ ದೂರವಾಗುತ್ತಿದ್ದ. 
ಸಾಕಷ್ಟು ಬಾರಿ ಅವನು ಹೀಗೆಯೇ ಮಾಡಿದ. ಆಮೇಲೆ ಅದು 
ಕಡಿಮೆಯಾಲುತು. ನಾನು ಹೇಳುವ ಕತೆಯಲ್ಲನ ಆಸಕ್ತಿಯ 
ಅಂಶವನ್ನೋ ಸಾಲನ್ನೋ ತಾನೇ ಹೇಳುತ್ತಿದ್ದುದಷ್ಟೇ ಅಲ್ಲ 
ಮುಂದುವರಿಸಿ ಎನ್ನುವಂತೆ, "ಫಿರ್‌?' (ಆಮೇಲೆ), "ಫಿರ್‌ ಸೆ', "ಫಿರ್‌ 
ಸೆ' (ಮತ್ತೊಮ್ಮೆ) ಎಂದು ಹೇಳುತ್ತಿದ್ದ. ಅದೇ ಕತೆಯನ್ನು ಮತ್ತೆ 
ಹೇಳಬೇಕು ಅಥವಾ ನಾನು ಹೊಸ ಕತೆ ಹೇಳಲಅ ಎಂದು ಆತ 


ಈ ಬದಲಾವಣಿ ಉತ್ತೇಜಕರವಾಗಿತ್ತು. ಒಮ್ಮೆ, "ನಿನಗೋಸ್ಕರ 
ನಾನೊಂದು ಕತೆ ಓದಲೇ" ಎಂದು ಅವನನ್ನು ಕೇಳದೆ. ತಕ್ಷಣ "ಸರಿ' 
ಎಂದು ಉತ್ತರಿಸಿದ. "ನನಗೆ ಓದಲು ಕಪಾಟನಿಂದ ನೀನೇ ಕೆಲವು 
ಕತೆ ಪುಸ್ತಕಗಳನ್ನು ಆರಿಸಿ ತರುವೆಯಾ? ಇವುಗಳ ಪೈಕಿ ನಾನು 
ಯಾವುದನ್ನು ಹಓದಲ?' ಎಂಡೆ. 


ಒಮ್ಮೆ ಅಮಾನ್‌, "ರಫ್ಲಾರ್‌ ಖಾನ್‌ ಕಾ ಸ್ಲೂಟರ್‌' ಓದುವಂತೆ 
ಕೇಆದ. ಆದರೆ ನಾನು ಅದನ್ನು ಮುಂಚೆ ಹಿದಿಲ್ಲವಾದ ಕಾರಣ ಸ್ವಲ್ಪ 
ಗಅಜಅಗೊಂಡಿದ್ದೆ. ಹಾಗಾಗಿ ನಾನು ಬೆರಳುಗಳ ನೆರವಿನಿಂದ 
ಪದಗಳನ್ನು ನೆನಪಿಟ್ಟುಕೊಂಡೆ ಮತ್ತು ಧ್ವನಿಯನ್ನು ಏರಿಆತ 
ಮಾಡಿಕೊಂಡು, ಹಾವಭಾವದ ಮೂಲಕ ಕತೆ ಹೇಳದೆ. ಇಷ್ಟವಾದ 
ಒಂದು ಸಾಲನ್ನು ಆತ ಮಂದ ಪ್ಪರದಲ್ಲ ಹೇಳುತ್ತಿದ್ದ. ನಾನು ಹೇಳದ 
ತಕ್ಷಣ ಒಮ್ಮೆ ಹೇಆದರೆ ಮತ್ತೊಮ್ಮೆ ನನ್ನ ಜೊತೆಗೇ ಹೇಳುತ್ತಿದ್ದ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


83 


ಅವನು ಸಾಲುಗಳ ಮೇಲೆ ಗಮನವಿರಿಸಿದ್ದ. ಅಕಸ್ಕಾತ್‌ ನಾನು 
ಯಾವುದಾದರೂ ಪದ ಅಥವಾ ಪುಟವನ್ನು ಮರೆತರೆ ಅವನೇ ನನಗೆ 
ನೆನಪಿಸುತ್ತಿದ್ದ. ಅವನ ಈ ಪಾಲ್ಗೊಳ್ಳುವಿಕೆಯಿಂದ ನಾನು 
ಪುಳಕಿತಳಾಗಿದ್ದೆ. 


ಇದಾದ ಬಳಕ, ಮಕ್ಷಳಗೆ ಕತೆ ಪುಸ್ತಕವನ್ನು ನಮನೋಡಲು, ಮುಟ್ಟಲು 
ಸಾಧ್ಯವಾಗುವಂತೆ ನಾನೂ ಅವರಷ್ಟೇ ಎತ್ತರದಲ್ಲ ಕುಆತು- 
ಕೊಳ್ಳತೊಡಗಿದೆ. ನಾನು ಈ ಕತೆಯನ್ನು ಏನಿಲ್ಲವೆಂದರೂ ಆರೇಳು 
ಬಾರಿ ಓದುವಂತೆ ಅಮಾನ್‌ ಮಾಡಿದ. ಅವನಿಗೆ ಹೆಚ್ಚನ ಸಾಲುಗಳು 
ಬಾಯುಪಾಠವಾಗಿತ್ತು. ಅವನು ಇನ್ನಷ್ಟು ಪುಸ್ತಕಗಳನ್ನು ಆಯ್ದೆ 
ಮಾಡಲು ಶುರುಮಾಡಿದ, ಅಷ್ಟೇ ಅಲ್ಲದೆ ಅವನಿಗೆ ಯಾವ ಬಗೆಯ 
ಕತೆ ಹೇಳಬೇಕು ಎಂದು ನನ್ನಲ್ಲ ಹೇಆಕೊಳ್ಳತೊಡಗಿದ. 


ಒಂದು ಕತೆ &ಓದಿದ ತಕ್ಷಣ, ಅವನಿಗೆ ಓದಲು ನೆರವಾಗಲೆ೦ಂಬ 
ಉದ್ದೇಶದಿಂದ, "ನಾವು ಈ ಕತೆಂಯುನ್ನು ಪುಸ್ತಕದಲ್ಲಿ 
ಬರೆಯೋಣವೇ?' ಎಂದು ಮಕ್ಕಳನ್ನು ಕೇಳುತ್ತಿದ್ದೆ. ಅವರೆಲ್ಲರೂ 
ಒಕ್ಕೊರಲನಿಂದ ಒಪ್ಪಿದರು. ನಾನು ಬೋರ್ತಿನಲ್ಲ ಬರೆಯ- 
ತೊಡಗಿದೆ. ಆಗ ಒಬ್ಬ ವಿದ್ಯಾರ್ಥಿನಿ. ಖೋರ್ಡಿನಲ್ಲ ನಾನು 
ಬರೆಯಲೇ ಎಂದು ಕೇಳದಳು. ನಂತರ ಅಮಾನ್‌ ಕೂಡಾ 
ಬರೆಯುವುದಾಗಿ ಹೇಳದ. ನಾನು ಇಬ್ಬರಿಗೂ ಒಪ್ಪಿಗೆ ನೀಡಿದೆ. ಈಗ, 
ಅಮಾನ್‌ ಒಂದು ಕೈಯಲ್ಲ ಚಾಕ್‌ಪೀಸ್‌ ಹಾಗೂ ಇನ್ನೊಂದು 
ಕೈಯಲ್ಲ ಮಸ್ತಕ ಹಿಡಿದು ಸ್ಲುಟವಾಗಿ ಬರೆಯತೊಡಗಿದ. ಪ್ರಷ್ಟವಾಗಿ 
ಬರೆದು, ಏನು ಬರೆದಿದ್ದಾನೆ ಎಂದು ತನ್ನು ಸಹಪಾಠಿಗಳಗೆ 
ಹಓದಿಹೇಳುತ್ತಿದ್ದ. 


ಇದಾದ ಬಳಕ. ಅಮಾನ್‌ ಓದಲು ಮತ್ತು ಬರೆಯಲು ತೋರಿದ 
ಆಸಕ್ತಿ ಬಗ್ಗೆ ಅವನ ಶಿಕ್ಷಕಿಯ ಜೊತೆಗೆ ಮಾತನಾಡಿದೆ. ಆದರೆ 
ಆಕೆಯ ಮೇಲೆ ಅದು ಪರಿಣಾಮ ಚೀರಿದಂತೆ ತೋರಲಲ್ಲ. ಪಾಠದ 
ಮೇಲೆ ತಾನು ಕೇಳುವ ಪ್ರಶ್ನೆಗೆ ಅವನು ಏನು ಉತ್ತರ ಕೊಡುತ್ತಾನೆ 
ಮತ್ತು ಪರೀಕ್ಷೆಯಲ್ಲ ಎಷ್ಟು ಅಂಕ ಪಡೆಯುತ್ತಾನೆ ಎಂಬ 
ಸಿದ್ದಮಾದರಿಯ ಮೇಲಷ್ಟೇ ಆಕೆ ಅವನನ್ನು ಅಳೆಯುತ್ತಿದ್ದರು. 
ಅಮಾನ್‌ ಅದನ್ನೆಲ್ಲ ಮಾಡುತ್ತಿರಅಲ್ಲ. ಆದರೆ, ಆಸಕ್ತಿ ಇದ್ದಾಗಲೆಲ್ಲ 
ಅಮಾನ್‌ ತನ್ನು ಕೆಲಸಗಳನ್ನು ಚೆನ್ನಾಗಿ ಮಾಡಿರುವುದಾಗಿ ಆ ಶಿಕ್ಷಕಿ 
ಹೇಆದರು. ಮುಂದೊಂದು ದಿನ ಭಛೇಟಯಾದಾಗ, ಅಮಾನ್‌ 
ಹಿದಿನಲ್ಲ ಸುದಾರಿಸಿರುವುದಾಗಿ ತಿಆಸಿದರು. ಅದರಿಂದ, 
ಅಮಾನ್‌ನನ್ನು ಆಕೆ ಬೇರೆಯೇ ದೃಷ್ಟಿಕೋನದಿಂದ ನೋಡುತ್ತಿದ್ದಾರೆ 
ಎಂದು ತೋರಿತು. ಅಂದರೆ, ಒಂದು ರೀತಿಯ ಸಹಾನುಭೂತಿ 
ಮತ್ತು ಅವನು ಇನ್ನೂ ಚೆನ್ನಾಗಿ ಮಾಡಬಲ್ಲ ಎಂಬ ವಿಶ್ವಾಸ 
ಕಾಣಿಸಿತು. ಅವನಿಗೆ ಓದಲು ಮತ್ತು ಬರೆಯುವುದನ್ನು ಕಅಸಲು 
ತಾನು ತಿಂಗಳುಗಟ್ಟಲೆ ಪ್ರಯತ್ನಿಸಿದ್ದಾಗಿ ಆ ಶಿಕ್ಷಕಿ ಹೇಆದರು. 
ಅವನು ಪ್ರಗತಿ ಸಾಧಿಸುತ್ತಾನೆ ಎಂಬ ನಿರೀಕ್ಷೆಯೊಂದಿಗೆ ಅವನಿಗೆ 


g 


ಅಕ್ಷರ, ಶಬ್ದ ಮತ್ತು ವಾಕ್ಯಗಳನ್ನು ಬರೆಸ 
ಯತ್ಲಿಸಿದ್ದರಂತೆ. ಅವನಲ್ಲೂ ಅಲ್ಪಪ್ಪ 
ಎಂದುಕೊಳ್ಳುವಷ್ಟರಲ್ಲ ಮತೆ 
ಉಳಯುತ್ತಿದ್ದನಂತೆ. 


ಒಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವು. ಅವನ ಬಗ್ಗೆ ಶಿಕ್ಷಕರು ಏನು 
ತೀರ್ಮಾನಿಸುತ್ತಾರೋ ಹಾಗೇ ನಿರ್ಧಾರವಾಗುತ್ತದೆ ಎಂಬ ಅಂಶ 
ಸರ್ಕಾರಿ ಶಾಲೆಯ ತರಗತಿಗಕೂ ನಾನು ಕಳೆದ ಅಲ್ದಾವಧಿಯಲ್ಲ 
ಸ್ರಷ್ಟವಾಯಿತು. ಒಂದು ವೇಳೆ ನನ್ನು ಶಿಕ್ಷಕರು ನಾನು ತಂಟಿಕೋರ, 
ಗಮನ ಕೊಡದೆ ಅಲಕ್ಷಿಸುವ ಮಗು ಎಂದು ಭಾವಿಸಿದರೆ ಅಥವಾ 
ಅಚ್ಚುಕಟ್ಟಾಗಿ ನನ್ನ ಕೆಲಸ ಮಾಡುವವಳು ಎಂದು ತೀರ್ಮಾನಿಸಿದರೆ 
ನಾನು ಅದೇ ಆಗಿರುತ್ತೇನೆ. ಪ್ರತಿ ತರಗತಿಯಲ್ಲೂ. ವಿದ್ಯಾರ್ಥಿಗಳ 
ಮೇಲಅನ ಆರಂಭಕ ಅಭಿಪ್ರಾಯಕ್ಕೆ ತಕ್ಷಂತೆ ಶಿಕ್ಷಕರು ಅವರನ್ನು 
ವರ್ಗೀಕರಿಸುತ್ತಿದ್ದರು.  ಅಲ್ಲಂಯೂ ಜಒಳ್ಳೆಂಯುವರು, 
ಸಾಮರ್ಥ್ಯವುಳ್ಳವರು ಮತ್ತು ಯಾವುದೇ ನೆರವಿನ 
ಅಗತ್ಯವಿಲ್ಲದವರು ಇದ್ದಾರೆ. ಅಮಾನ್‌, ದಮರದೃಷ್ಣವಶಾತ್‌ 
ಕೊನೆಯ ವರ್ಗಕ್ಕೆ ಸೇರಿದ್ದ. ಆದರೆ ಕಥೆ ಹೇಳುವುದು ಆ 
ನಂಜಕೆಯನ್ನು ಮುರಿಯಲು ನೆರವಾಗಿತ್ತು. ಅಮಾನ್‌. ಕತೆ ಕೇಳುವ 
ಮೂಲಕ ಪುಸ್ತಕದತ್ತ ಕಣ್ಣು ಹಾಯುಸಲು. ಹೆಚ್ಚು ಹೆಚ್ಚು ಕತೆಗಳನ್ನು 
ಕೇಳುತ್ತಲೇ ಅವುಗಳನ್ನು ತಾನೇ ಹೇಳಲು, ಪಾತ್ರಗಳು ಮತ್ತು 
ಸಂಭಾಷಣಿಗಳ ಬಗ್ಗೆ ಮಾತನಾಡಲು ಮತ್ತು ತನ್ನು ಪಾಡಿಗೆ ಓದಲೂ 
ಶಕ್ತನಾಗಿದ್ದ. 


ಎಲ್ಲಾ ಮಕ್ಕಳು ಕಲಿಯಬಲ್ಲರು ಎಂಬುದು ಈ ಅನುಭವದಿಂದ 
ಸಾಜೀತಾಯುತು. ಪ್ರತಿಯೊಬ್ಬ ಮಗುವಿಗೂ ವೈಯಕ್ತಿಕ ಗಮನ 
ನೀಡಿದರೆ ಅವನು ಅಥವಾ ಅವಳೂ ಕಲಿಯಬಲ್ಲರು ಎಂಬುದನ್ನು 
ಅಮಾನ್‌ ತೋರಿಸಿಕೊಟ್ಟ. ಪ್ರತಿಯೊಬ್ಬರಿಗೂ ತಾನು ಚೆನ್ನಾಗಿ 
ಮಾಡಬೇಕು ಎಂಬ ಇಚ್ಛೆಯುರುತ್ತದೆ. ಅವರೆಲ್ಲರಿಗೂ ನಮ್ಮ 
ಪ್ರೋತ್ಸಾಹದ ಅಗತ್ಯವಿದೆ ಮತ್ತು ನಾವು ಅವರಲ್ಲ ಆತ್ಮವಿಶ್ವಾಸವನ್ನು 
ತುಂಬಬೇಕಾಗಿದೆ. ಬಂಡಿತವಾಗಿಯೂ, ತರಗತಿಗಳಲ್ಲ. 
ಶಿಕ್ಷಕರಿಂದಲೂ ನಮ್ಮ ದಿನನಿತ್ಯದ ಅನುಭವದಿಂದಲೂ ಕತೆ 
ಹೇಳುವ ಬಚಿತ ಮಾರ್ಗದ ಮೂಲಕ ಇದನ್ನು ಸಾಧಿಸಬಹುದಾಗಿದೆ. 
ಕತೆ ಹೇಳುವುದು ಮತ್ತು ನಿದುವುದು ಅಥವಾ ಅಧ್ಯಾಪಕರು 
ಪ್ರತಿದಿನದ ಅನುಭವದ ಕತೆಗಳನ್ನು ಹೇಳುವುದು. ಮಕ್ಕಳಗೆ ಅವರ 
ಇಷ್ಟದ ಕತೆ ಪುಸ್ತಕಗಳನ್ನು ಆರಿಸಿಕೊಳ್ಳಲು ಬಡುವುದು - ಈ 
ಮೂಲಕ ಅಧ್ಯಾಪಕರು ಮಕ್ಷಳಗೆ ಹತ್ತಿರವಾಗುವ ಅವಕಾಶವನ್ನು 
ತಮ್ಮದಾಗಿಸಿಕೊಳ್ಳಬಹುದು. ಸೂಕ್ತ ಸಂವಾದಕ್ಕೆ, ಪ್ರಶ್ನೆಗಳಿಗೆ. 
ಸಂಶಯ ವ್ಯಕ್ತಪಡಿಸಿಕೊಳ್ಳಲು. ಹೆದರಿಕೆ ಮತ್ತಿತರ ಭಾವನೆಗಳಗೆ 
ಹಾಗೂ ಕಲ್ಪನಾ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದಕ್ಕೆ ಕತೆಗಳು 
ಅವಕಾಶ ಕಲ್ತಸುತ್ತವೆ. 


ಸೋನಿಯಾ ಖುದಾನ್‌ಮರ್‌ ಉತ್ತರಾಖಂಡದ ರುದ್ರಪ್ರಯಾಗದವರು. ಅವರು 2೦18ರಿಂದಲೂ ಅಜೀಂ ಪ್ರೇಮ್‌ಜ ಪ್ರತಿಷ್ಠಾನದ ಇಂದ್ದಿಷ್‌ 
ಭಾಷಾ ತಂಡದ ಭಾಗವಾಗಿದ್ದಾರೆ. ಪ್ರತಿಷ್ಠಾನಕ್ಕೆ ಸೇರುವುದಕ್ಲೂ ಮೊದಲು ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣದಲ್ಲಿ 
ಸ್ನಾತಕೋತ್ತರ ಪದವಿ ಗಳಸಿದ್ದರು. ಪತ್ರಿಕೋದ್ಯಮದಲ್ಲಯೂ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದಿದ್ದು, ಮಾಧ್ಯಮದಲ್ಲ ಮೂರು ವರ್ಷ 
ಸೇವೆಯನ್ನೂ ಸಲ್ಪಸಿದ್ದಾರೆ. ಅವರು ಪ್ರತಿಷ್ಠಾನದ ಮೂಲಕ ಸರ್ಕಾರಿ ಶಾಲೆಗಳಲ್ಲ ಕತೆ ಹೇಳುವ ಮೂಲಕ ಮಕ್ಕಳೊಂದಿಗೆ ಸಂವಾದ 
ಏರ್ಪಡಿಸುತ್ತಲೇ ಬೋಧನೆ- ಕಅಕೆಯನ್ನು ಸಾಧಿಸುವುದು. ಶಿಕ್ಷಕರೊಂದಿಗೆ ಕೆಲಸ ಮಾಡುವುದು ಮತ್ತು ಅವರಿಗೆ ಭಾಷಾ ಕಲಕೆ 
ಸಂಬಂಧ ಕಾರ್ಯಾಗಾರ ಹಾಗೂ ಗೋಷ್ಠಿಗಳನ್ನು ಆಯೋಜಸುತ್ತಾರೆ. ೨೦18ರಿಂದ ಠವರೆಗೆ ಅವರು 2೮ಕ್ಕೂ ಹೆಚ್ಚು ಶಾಲೆಗಳಗೆ ಭೇಟ 
ನೀಡಿದ್ದಾರೆ. ಅವರನ್ನು ಇಲ್ಲ ಸಂಪರ್ಕಿಸಬಹುದು sonia.khudanpur@azimpremjifoundation.org 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


